ಕರ್ನಾಟಕ ವಿಧಾನ ಪರಿಷತು 


ಚಿಕ್ಕ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 508 
ಸದಸ್ಯರ ಹೆಸರು ಶ್ರೀ ಎನ್‌.ಎಸ್‌. ಬೋಸ್‌ರಾಜು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


(ವಿಧಾನಸಭಾ ಕ್ಷೇತ್ರದಿಂದ ಚುನಾಯಿತಲಾರನರು) 


09-03-2020 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 


— 


ಪತ್ತೆ 


al 
(6) ]ರಾಯೆಚೊರು ಜಿಲ್ಲೆಯಲ್ಲಿರುವ "ವಿವಿಧೆ 


ಪ್ರಾಥಮಿಕ ಹಾಗೂ ಪ್ರೌಢ ಶಾಲೆಗಳಲ್ಲಿ 


ಕೊಠಡಿಗಳು ಕೊರತೆ ಇರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ 
ಹಾಗಿದ್ದಲ್ಲಿ ಸರ್ಕಾರ ತೆಗೆದುಕೊಂಡ 
ಕ್ರಮಗಳೇನು; 


(ಆ) 


ಪ್ರೌಢ ಶಾಲೆಗಳು ಎಷ್ಟು 


ರಾಹಾಷಾರು ನಕ್ಷಹಕ್ತಹವ ಇಚ್ಛಾ 


ಉತ್ತರ 


ಬಂದಿದ. 


2019-20ನೇ ಸಾಲಿನಲ್ಲಿ ರಾಜ್ಯವಲಯ ಯೋಜನೆಯಡಿ 
ಮತ್ತು ವಿಶೇಷ ಅಭಿವೃದ್ಧಿ ಯೋಜನೆಯಡಿ ರಾಯಚೂರು 
ಜಿಲ್ಲೆಯ 2 ಪ್ರಾಥಮಿಕ ಶಾಲೆಗಳಿಗೆ 5 ಕೊಠಡಿಗಳ 
ನಿರ್ಮಾಣಕ್ಕಾಗಿ ರೂ.53.00 ಲಕ ಅನುದಾನ ಹಾಗೂ 
16 ಪ್ರೌಢಶಾಲೆಗಳ 17 ಕೊಠಡಿಗಳ ನಿರ್ಮಾಣಕ್ಕಾಗಿ 
ರೂ.267.75 ಲಕ್ಷಗಳ ಅನುದಾನ ಮಂಜೂರು 
ಮಾಡಲಾಗಿದೆ. 


ರಾಹಜಾರು ಚಕ್ಷಯಕ್ಷಹವ ಒಟ್ಟು ಪೌಢ ಕಾಕೆಗಳ- 
205 


(ಇ) 


ನಾಡಾರ್‌ ಸನ್‌ ಇರ 
ಭವನ” ನಿರ್ಮಾಣ ಮಾಡಲು 
ಸರ್ಕಾರದ ಅನುದಾನದಲ್ಲಿ 


ಅವಕಾಶವಿದೆಯೇ; ಹಾಗಿದ್ದಲ್ಲಿ, ಸರ್ಕಾರ 
ತೆಗೆದುಕೊಂಡ ಕ್ರಮಗಳೇನು; 


ಷಕ್ಷಹ್ಲ 


ರಾಯಚೂರು ನಗರದಲ್ಲಿ ಶಿಕ್ಷಕರ ಭವನ ನಿರ್ಮಾಣಕ್ಕೆ | 
ಸಂಬಂಧಿಸಿದಂತೆ ಮಾನ್ಯ ಆಯುಕ್ತರು. ಸಾರ್ವಜನಿಕ' 
ಶಿಕ್ಷಣ ಇಲಾಖೆ, ಬೆಂಗಳೂರು ಇವರಿಂದ ರೂ.1.00 
ಕೋಟಿ ಅನುದಾನ ನಿಗದಿಯಾಗಿದ್ದು, ಜಿಲ್ಲಾ ಮಟ್ಟದಲ್ಲಿ 
ಸಮಿತಿ: ರಚಿಸಲಾಗಿದೆ. ಸಮಿತಿ “ಹೆಸರಿಗೆ ನಿವೇಶನ 
ನೊಂದಾಯಿಸುವ ಪ್ರಕ್ರಿಯೆ ಹಾಗೂ ಸಮಿತಿಯ ಹೆಸರಿನಲ್ಲಿ 
ಖಾತೆ ತೆರೆಯುವ ಪ್ರಕ್ರಿಯೆ ಜಾರಿಯಲ್ಲಿದೆ. j 


ರಾಯೆಚೊರು`ಜಿಲ್ಲೆಯೆ `ಸಾರ್ವಜನಿಕೆ`ಶಿಕ್ಷಣ ಇಲಾಖೆಯ 


ರಾಯಚೂ ಇತ್ತೀ 

ಫೆಬ್ರವರಿ-2020ರಲ್ಲಿ - ಏಳು | ಉಪನಿರ್ದೇಶಕರಿಂದ, ದಿನಾಂಕ:11.02.2020 ರಂದು 3 

ಶಿಕ್ಷಕರುಗಳನ್ನು ಅಮಾನತ್ತುಗೊಳಿಸಿರುವ | ಜನ ಮುಖ್ಯಶಿಕ್ಷಕರು, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ 

ವಿಷಯ ಸರ್ಕಾರದ ಗಮನಕ್ಕೆ | ಹಾಗೂ 01 ಪ್ರಭಾರ ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಢ 

ಬಂದಿದೆಯೇ; ಹಾಗಿದ್ದಲ್ಲಿ ಸದರಿ [ಶಾಲೆ ಇವರೂ ಸೇರಿದಂತೆ ಒಟ್ಟು 04 "ಜನ 

ಶಿಕ್ಷಕರುಗಳನ್ನು  ಅಮಾನತ್ತುಗೊಳಿಸಲು | ಶಿಕ್ಷಕರುಗಳನ್ನು ಕಳಪೆ ಗುಣಮಟ್ಟದ ಶೂ ಮತ್ತು ಸಾಕ್ಸ್‌ 

ಕಾರಣಗಳೇನು? ಖರೀದಿಸಿ ಮಕ್ಕಳಿಗೆ ಸರಬರಾಜು ಮಾಡಿರುವ 
ಆರೋಪದಡಿ ಸೇವೆಯಿಂದ ಅಮಾನತ್ತು 
ಮಾಡಲಾಗಿರುತ್ತದೆ. 

ಈ. pt 

ಇಪಿ 58 ಯೋಸಕ 2020 ಸಸಿನ 


(ಎಸ್‌. ಸುರೇಶ್‌ ಕುಮಾರ್‌) 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 


